ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1973975) 
ಸದಸ್ಯರ ಹೆಸರು ಶ್ರೀ ಅ.ದೇವೇಗೌಡ (ಪದವೀಧರರ ಕ್ಷೇ 
ಉತ್ತರಿಸಬೇಕಾದ ದಿನಾಂಕ 15-03-2021 
ಉತ್ತರಿಸಬೇಕಾದ ಸಚಿವರು ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ಪ್ನೆ ಉತ್ತರ 


ಅ) ರಾಜ್ಯದಲ್ಲಿ ' ಸರ್ಕಾರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ 
ಸ್ಥಗಿತಗೊಳಿಸಿರುವುದು ನಿಜವೆ; 2006ರಲ್ಲಿದ್ದ ಸಮ್ಮಿಶ್ರ 
ಸರ್ಕಾರ 2008ರಳ್ಲಿದ್ದ ಸರ್ಕಾರ 193 ರಿಂದ 
| 1995ರವರೆಗೆ ಕನ್ನಡ ಮಾಧ್ಯಮ ಶಾಲಾ 
ಕಾಲೇಜುಗಳಿಗೆ ಅನುದಾನವನ್ನು ನೀಡಿರುವುದೆ; 


L 


ಅನುದಾನ ನೀಡುತ್ತಾ ಬಂದಿದ್ದು, 1986 ರಿಂದ| 


ಸರ್ಕಾರದ. ಆದೇಶ ಸಂಖ್ಯ: ಇಡಿ 59 ಪಿಎಂಸಿ 2006, 
ದಿನಾಂಕ:06-10-2007ರನ್ವಯ ದಿನಾಂಕ:01-06-1987 
ರಿಂದ 1992-93ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಾರಂಭಿಸಿ 
ಸತತವಾಗಿ ನಡೆಸುತ್ತಿರುವ ಪ್ರಾಥಮಿಕ ಮತ್ತು ಪೌಢ 
ಶಾಲೆಗಳನ್ನು ಮತ್ತು ಇಡಿ 2177 ಪಿಎಂಸಿ 2008 
ದಿನಾಂಕ:08-09-2008ರನ್ನಯ 1993-94 ಮತ್ತು 1994- 
95ನೇ ಶೈಕ್ಷಣಿಕ ಸಾಲುಗಳ ಅವಧಿಯಲ್ಲಿ ಪ್ರಾರಂಭಿಸಿ 
ವಿಚ್ಚೆನ್ನತೆಯಿಲ್ಲದೆ ನಡೆಸಲಾಗುತ್ತಿರುವ ಪ್ರಾಭಮಿಕ ಮತ್ತು 
ಪೌಢ ಶಾಲೆಗಳಿಗೆ ಸಹಾಯಾನುದಾನ ನೀಡಲಾಗಿದೆ. 


ಆ) 2008 ರಿಂದ ಅಧಿಕಾರಕ್ಕೆ ಬಂದ ಸರ್ಕಾರಗಳು 
195ರ ನಂತರ ಪ್ರಾರಂಭವಾದ ಅನುದಾನರಹಿತ 
ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳನ್ನು 
ಅನುದಾನಕ್ಕೊಳಪಡಿಸದಿರುವುದು ಕನ್ನಡ ಭಾಷೆಗೆ 
ಮಾಡಿರುವ ಅಪಮಾನವಲ್ಲವೇ; 


195-2000 ಹಾಗೂ 2001-2005ರವರೆಗೆ 
ಶಾಶ್ವತ ಅನುದಾನರಹಿತವಾಗಿ ಪ್ರಾರಂಭವಾಗಿರುವ ಶಾಲಾ 
ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ 


ಸಂಬಂಧ ನಮ್ಮ ಅಧ್ಯಕ್ಷತೆಯಲ್ಲಿ ಮಾನ್ಯ ವಿಧಾನ 


ಪರಿಷತ್‌ ಸದಸ್ಯರು ಹಾಗೂ ಹಾಲಿ ಸಭಾಪತಿಯವರಾದ 
ಶ್ರೀ ಬಸವರಾಜ ಎಸ್‌. ಹೊರಟ್ಟಿ ರವರ ಸಮ್ಮುಖದಲ್ಲಿ 
ಸಭೆಯನ್ನು ಏರ್ಪಡಿಸಿ. ಸದರಿ ಸಭೆಯಲ್ಲಿ 1995-2000 
ಹಾಗೂ 2001-2005ರವರೆಗೆ ಶಾಶ್ವತ 
ಅಮುದಾನರಹಿತವಾಗಿ ಪ್ರಾರಂಭವಾಗಿರುವ ಶಾಲಾ 
ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ 
ಸಂಬಂಧ ಪ್ರತಿ 5 ವರ್ಷದ ಬ್ಲಾಕ್‌ ಅವಧಿಯಲ್ಲಿ 
ಪ್ರಾರಂಭಿಸಲಾಗಿರುವ ಶಾಲಾ ಕಾಲೇಜುಗಳು ಎಷ್ಟು 
ಮತ್ತು ಸದರಿ ಶಾಲಾ ಕಾಲೇಜುಗಳಲ್ಲಿ ಎಷ್ಟು 
ಶಿಕ್ಷಕರು/ಉಪನ್ಯಾಸಕರುಗಳು/ಬೋಧಕೇತರುಗಳು 

ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಇವರುಗಳನ್ನು 
ಅನುದಾನಕ್ಕೆ ಒಳಪಡಿಸಿದ್ದಲ್ಲಿ ವಾರ್ಷಿಕವಾಗಿ ತಗಲುವ 


ಅಂದಾಜು ವೆಚ್ಚದ ಬಾನ ಅವಧಿಯ ಮಾಹಿತಿಯನ್ನ | 
ಆಯುಕ್ತಾಲಯಗಳು ಮತ್ತು ಪದವಿ . ಪೂರ್ವ 
ನಿರ್ದೇಶನಾಲಯದಿಂದ ಪಡೆದು ಪರಿಶೀಲಿಸಲಾಗು್ತಿದೆ. 


ಇ) . ರಾಜ್ಯದ ಅನುದಾನರಹಿತ ಕನ್ನಡ ಶಾಲೆ |$ ಸರ್ಕಾರದ ಅಧೀಸೂಚನೆ ಸಂಖ್ಯೆಬಡಿ 274ಪಿಜಿನಿ|' 

ಪಾದೆ ಕಿ ಉರಿ ಸತಾ 2017 ದಿನಾಂಕ2110.2017ರಲ್ಲಿ ಕನ್ನಡ ಭಾಷ ಕಲಿಕಾ |" 
a ನಿಯಮಗಳು 2017ನ್ನು ಜಾರಿಗೆ ತರಲಾಗಿದ್ದು 
ಸದರಿ ಅಧಿನಿಯಮದನ್ವಯ ರಾಜ್ಯದ ಎಲ್ಲಾ 
ಪಠ್ಯಕಮದ' ಶಾಲೆಗಳಲ್ಲಿ 01 ರಿಂದ 10ನೇ 
ತರಗತಿಯವರೆಗೆ 2017-18ನೇ ಶೈಕ್ಷಣಿಕ ವರ್ಷದಿಂದ 
ಸ್ವಾಭಾವಿಕ ಬೆಳವಣಿಗೆಯ ಮೇರೆಗೆ ಹಂತಹಂತವಾಗಿ 
ಕನ್ನಡ' ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ 
ಭಾಷೆಯನ್ನಾಗಿ ಕಲಿಸುವುದು ಕಡ್ಡಾಗೊಳಿಸಲಾಗಿದೆ. 

೪ ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿದ 
ಶಾಲೆಗಳಿಗೆ ಕರ್ನಾಟಿಕ ಶಿಕ್ಷಣ ಅಧಿನಿಯಮ 1983ರ 
128ನೇ ಪ್ರಕರಣದಲ್ಲಿ ತಿಳಿಸಿದಂತೆ ದಂಡ ವಿಧಿಸಲು 
ಅವಕಾಶ ಕಲ್ಲಿಸಲಾಗಿದೆ. ಮುಂದುವರೆದು: ಇದೇ 
ಅಧಿಸೂಚನೆ ದಿನಾಂಕ2110.2017ರಲ್ಲಿನ ಕನ್ನಡ 
ಭಾಷಾ ಕಲಿಕಾ ನಿಯಮಗಳು 2011ರ ನಿಯಮ 
6[4]ರನ್ನಯ ಕನ್ನಡ ಭಾಷಾ ಕಲಿಕಾ ನಿಯಮಗಳನ್ನು 
ಜಾರಿಗೊಳಿಸದೇ ಇರುವ ಶಾಲೆಗಳ ವಿರುದ್ಧ 
ಯಾವುದೇ ದೂರುಗಳು ಸ್ವೀಕೃತವಾದಲ್ಲಿ' ವಿಚಾರಣೆ 
ನಡೆಸಲು ಉನ್ನತ ಮಟ್ಟಿದ ಸಮಿತಿಯನ್ನು 
ರಚಿಸಲಾಗಿದೆ. 


`ಈ ಮೇಲ್ಕಂಡ ಅಂಶಗಳ ಮೂಲಕ ರಾಜ್ಯದ ಎಲ್ಲಾ 

ಪಠ್ಯಕ್ತಮದ ಅನುದಾನ: ರಹಿತ ಶಾಲೆಗಳಲ್ಲಿ : ಕನ್ನಡ 
ಭಾಷೆಯನ್ನು ಕಡ್ಡಾಯವಾಗಿ ಕಲಿಸಲು ಅಗತ್ಯ 
ಕಮವಹಿಸಲಾಗುತ್ತಿದೆ. 


ಧ್‌ 
ಇಪಿ 66 ಪಿಎಂಸಿ 2021 PE 
[ ಎಸ್‌.ಸುರೇಶ್‌ ಕುಮಾರ್‌] 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


